ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಗಣಿ ಕೈಗಾರಿಕೆಗಳ ಅನುಮತಿ ಅವಧಿಯ ಕುರಿತು 
ಶ್ರೀ ರಫುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ ಸಭೆಯಿಂದ ಚುನಾಯಿತರಾದವರು ):- 
214 (222) ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೀದರ್‌ ಜಿಲ್ಲೆಗಳಲ್ಲಿ ಎಷ್ಟು ಗಣಿ ಕೈಗಾರಿಕೆಗಳಿಗೆ ಅನುಮತಿ ನೀಡಲಾಗಿದೆ ಹಾಗೂ ಯಾವ 
ಅವಧಿಯವರೆಗೆ ಅನುಮತಿ ನೀಡಲಾಗಿದೆ; (ಸಂಪೂರ್ಣ ವಿವರ ನೀಡುವುದು) 


(ಆ) ಸದರಿ ಗಣಿ ಕೈಗಾರಿಕೆಗಳಲ್ಲಿ ಪ್ರಸ್ತುತ ಎಷ್ಟು ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಹಾಗೂ ಎಷ್ಟು 
ಸ್ಥಗಿತಗೊಂಡಿರುತ್ತವೆ; ಸ್ಥಗಿತಗೊಂಡಿರುವುದಕ್ಕೆ ಕಾರಣಗಳೇನು; 


(ಇ) ಹೊಸದಾಗಿ ಪ್ರಾರಂಭಿಸುವ ಗಣಿ ಕೈಗಾರಿಕೆಗಳಿಗೆ ಯಾವ ಮಾನದಂಡಗಳನ್ನಯ ಅನುಮತಿ 
ನೀಡಲಾಗುವುದು ಮತ್ತು ಅವುಗಳಿಗೆ ವಿಧಿಸುವ ಷರತ್ತುಗಳೇನು? (ಅಗತ್ಯ ದಾಖಲಾತಿಗಳೊಂದಿಗೆ 
ಸಂಪೂರ್ಣ ಮಾಹಿತಿ ನೀಡುವುದು) 


